ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


ಕರ್ನಾಟಕ ' ವಿಧಾನ ಪರಿಷತ್ತು 


ಸಂಖ್ಯೆ 


ಉತ್ತರಿಸುವ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ) 

569. 

ಮಾನ್ಯ ಕೈಮಗ್ಗ ಮತ್ತು ಜವಳಿ ಹಾಗೂ. 
ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು 


112.2020 


[3 


ಸಂ. 


ಪತ್ನಿ 


ಉತ್ತರೆ 


(ಅ)' 


| ರೂ.2,000/- 


ಕೋವಿಡ್‌-19ರ ಹಿನ್ನೆಲೆಯಲ್ಲಿ 
ಲಾಕ್‌ ಡೌನ್‌ ವಿಧಿಸಿದ ಪ್ರಯುಕ್ತ 
ಸಂಕಪ್ಪ ದಲ್ಲಿರುವ ಕೈಮಗ್ಗ 
ನೇಕಾರಿಕೆ ಹಾಗೂ ಇತರೆ: ಕೈಮಗ್ಗ 
ಚಟುವಟಿಕೆ ಗಳನ್ನು ನಡೆಸುವ 
ನೇಕಾರರಿಗೆ “ನೇಕಾರರ ಸಮ್ಮಾನ್‌” 
ಯೋಜನೆಯಡಿ ವಾರ್ಷಿಕ 
ಹಣ ನೀಡುವು 
ದಾಗಿ ಘೋಷಿಸಿದ್ದು, ಫಲಾನುಭವಿ 
ಗಳ ಖಾತೆಗೆ ಹಣ ಜಮೆ 
ಆಗಿದೆಯೇ; 


ಯೋಜನೆಯಡಿ 


ಕೋವಿಡ್‌-19 ಹಿನ್ನೆಲೆಯಲ್ಲಿ ಲಾಕ್‌ ಡೌನ್‌ ವಿಧಿಸಿರುವ ಪ್ರಯುಕ್ತ 
ಸಂಕಷ್ಟದಲ್ಲಿರುವ ಸ್ಥಮಗ್ಗ ನೇಕಾರಿಕೆ ಹಾಗೂ ಇತರೆ ಕೈಮಗ್ಗ 
ಚಟುವಟಿಕೆಗಳನ್ನು ಸ ನೇಕಾರರಿಗೆ “ನೇಕಾರ ಸಮ್ಮಾನ್‌" 
ವಾರ್ಷಿಕ ರೂ.2,000/-ಗಳ ' ಪರಿಹಾರಧನ 
ನೀಡುವುದಾಗಿ ಘೋಷಿಸಿದ್ದು. ಸದರಿ ಯೋಜನೆಯಡಿ ರಾಜ್ಯದಲ್ಲಿ 
ಈವರೆವಿಗೆ 50,511 ಕೈಮಗ್ಗ "ನೇಕಾರರ ಅರ್ಜಿಗಳನ್ನು ಸೇವಾ ಸಂಧು 
ತಂತ್ರಾಂಶದಲ್ಲಿ ನೋಂದಾಯಿಸಿದ್ದು ಇದರಲ್ಲಿ 46, 259 ಕೈಮಗ್ಗ 
ನೇಕಾರ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಷಟ) 
ಮುಖಾಂತರ ಹಣ ಜಮೆ "ಮಾಡಲಾಗಿದೆ. 


(ಆ) 


ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಇರುವ 
ಕೈಮಗ್ಗ "ನೇಕಾರಿಕೆ ಹಾಗೂ ಇತರೆ 
ಕೈಮಗ್ಗ ಚಟುವಟಿಕೆ ಗಳನ್ನು 
ನಡೆಸುವ ನೇಕಾರರ ಸಂಖ್ಯೆ ಎಷ್ಟು 


4ನೇ ಕೈಮಗ್ಗ ಗಣತಿಯ ಪ್ರಕಾರ ಬೆಳಗಾವಿ ಜಿಲ್ಲೆಯಲ್ಲಿ ಕೈಮಗ್ಗ 
ನೇಕಾರಿಕೆ ಹಾಗೂ ಇತರೆ ಕೈಮಗ್ಗ ಚಟುವಟಿಕೆಗಳಲ್ಲಿ 5,353 ನ 
ತೊಡಗಿದ್ದು, -ಇದರಲ್ಲಿ ಕೈಮಗ್ಗ ನೇಕಾರಿಕೆ ನಡೆಸುವ ನೇಕಾರರ. 
ಸಂಖ್ಯೆ1,751 ಹಾಗೂ ಇತರೆ ಕೈಮಗ್ಗ ಜಟುವಟಿಳೆಗಳನ್ನು ನಡೆಸುವ: 
ನೇಕಾರರ ಸಂಖ್ಯೆ: :3,602 ಆಗಿರುತ್ತದೆ. 


[Cy 


ಇನ್ನೂ 


ಪರಿಹಾರದ N 


ತಲುಪಿಲ್ಲವೆಂಬ ಕೂಗು 
ಕೇಳಿಬರುತ್ತಿರು ವುದು ನಿಜವೇ; 
ಹಾಗಿದ್ದಲ್ಲಿ, ಇದನ್ನು ಪರಿಹರಿಸಲು 
ಸರ್ಕಾರ ತೆಗೆದುಕೊಂಡ 


ಮೊತ್ತ 


ಕ್ರಮಗಳೇನು? 


'ನ್ಷಕಾರ ಸಮ್ಮಾನ್‌" ಯೋಜನೆಯಡಿ ಬೆಳಗಾವ ಜಿಲ್ಲೆಯಲ್ಲಿ 15,293 k 


ನೇಕಾರರನ್ನು ಪರಿಹಾರಧನಕ್ಕಾಗಿ ನೋಂದಾಯಿಸಲಾಗಿದ್ದು, ಅದರಲ್ಲಿ 
ಈವರೆವಿಗೆ 4,382 ನೇಕಾರರಿಗೆ ಡಿ.ಬಿ. ಟಿ ಮೂಲಕ ಸಹಾಯಧನ 
ನೀಡಲಾಗಿರುತ್ತದೆ. ನಾ 


ಇನ್ನುಳಿದ 911 ನೇಕಾರರ ಆಧಾರ ಸಂಖ್ಯೆಯೊಂದಿಗೆ ಬ್ಯಾಂಕ್‌ 
ಖಾತೆಯು ಎನ್‌.ಪಿ.ಸಿ.ಐ.ಗೆ ಜೋಡಣೆಯ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, ಈ 
ಪ್ರಕ್ರಿಯೆ ಮುಗಿದ' ತಕ್ಷಣ ಅರ್ಹ ನೇಕಾರರಿಗೆ ಯೋಜನೆಯ 
ಪರಿಹಾರಧನ ಜಮೆ ಆಗಲಿದೆ, 


ಸಂ: ವಾಕ್ಕೆ 259 JAKE 2020 


ANT 
\ ರ 


(ಶ್ರೀಮಂತ-ಬೌಳಾಸಾಹೇಬ ಪಾಟೀಲ್‌) 


ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರು 


